ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಸಿ.ಎ. ಸೈಟ್‌ಗಳ ಕುರಿತು 
ಶ್ರೀ ರಘುನಾಥ್‌ ರಾವ್‌ಮಲ್ಮಾಪೂರೆ(ವಿಧಾನಸಭೆಯಿಂದ ಚುನಾಯಿತರಾದವರು):- 
526 (579) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯ ನಗರಸಭೆ, ಪಟ್ಟಣ ಪಂಚಾಯತ್‌, ಪುರಸಭೆವಾರು ಖಾಲಿ ಇರುವ ಪಿ.ಎ. ಸೈಟ್‌ಗಳ ಮತ್ತು ಲೇಔಟ್‌ವಾರು 
ವಿವರ ನೀಡುವುದು ; 


(ಆ) ಯಾವ ಉದ್ದೇಶಕ್ಕಾಗಿ ಇವುಗಳನ್ನು ಹಂಚಿಕೆ ಮಾಡದೆ ಕಾಯ್ದಿರಿಸಲಾಗಿದೆ ; 


(ಇ) ಬೀದರ್‌ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವ ಯಾವ ಯೋಜನೆಯಡಿ ಯಾವ ಯಾವ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ; ಕೈಗೊಂಡಲ್ಲಿ ಯೋಜನೆವಾರು, ಪ್ರತಿ ವಾರ್ಡ್‌ವಾರು, ವರ್ಷವಾರು ಸಂಪೂರ್ಣ ವಿವರ 
ನೀಡುವುದು ? 


